ಕೆ ನ ಪರಿಷತ್ತು 


| 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [903 
ಮಾನ್ಯ ಸದಸ್ಯರ ಹೆಸರು ಶೀ ಆರ್‌, ಪ್ರಸನ್ನ ಕುಮಾರ್‌ (ಸ್ಮಳೀಯ | 
ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 28.09.2020 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಜಿವರು 
ಕ್ರ. ಪ್ರಶ್ನೆ ಉತ್ತರ 


ಸಂ 


ಅ) 


೬ 


2017-18 ರಿಂದ 2019-20ನೇ ಸಾಲಿನಲ್ಲಿ 
ದೇವರಾಜ ಅರಸು ನಿಗಮದ ವತಿಯಿಂದ 
ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ 
ವಿವಿಧ ಯೋಜನೆಯಡಿಯಲ್ಲಿ ನೀಡಿರುವ 
ಸಾಲದ ಮೊತ್ತ ಎಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


2017-18 ರಿಂದ 2019-20ನೇ ಸಾಲಿನಲ್ಲಿ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ದಿ ನಿಗಮದ ವತಿಯಿಂದ ವಿವಿಧ 
ಯೋಜನೆಯಡಿ ನೀಡಿರುವ ಸಾಲ ಸೌಲಭ್ಯದ 
ಮೊತ್ತ ರೂ8862671 ಲಕ್ಷಗಳು. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಆ) 


2020-21ನೇ ಸಾಲಿನಲ್ಲಿ ಹಿಂದುಳಿದ ವರ್ಗದ 
ಫಲಾನುಭವಿಗಳಿಗೆ ಹೊಸಬಾಗಿ ಘೋಷಣೆ 
ಮಾಡಿರುವ ಯೋಜನೆಗಳ ವಿವರ ಮತ್ತು 
ವಿತರಿಸಲ್ಪಟ್ಟ ಸಾಲದ ಮೊತ್ತವೆಷ್ಟು? 
(ಜಿಲ್ಲಾವಾರು ವಿವರ ನೀಡುವುದು) 


2020-21ನೇ ಸಾಲಿನ ಆಯವ್ಯಯ ಭಾಷಣದ 
ಘೋಷಣೆಯಲ್ಲಿ ನಿಗಮಕ್ಕೆ ಸಂಬಂಧಿಸಿದಂತೆ 
ಹೊಸದಾಗಿ “ಇ-ವಾಣಿಜ್ಯ ಸಂಸ್ಥೆಗಳು 
ಮನೆಬಾಗಿಲಿಗೆ ತಮ್ಮ ಉತ್ಪನ್ನಗಳನ್ನು 
ತಲುಪಿಸುವುದು ಸಾಮಾನ್ಯವಾಗಿದೆ. -: ಇಂತಹ 
ಉತ್ಪನ್ನಗಳನ್ನು ಸರಬರಾಜು ಮಾಡುವ 1000 
ಯುವಕರಿಗೆ ಬೈಕ್‌ ಕೊಳ್ಳಲು ಡಿ.ದೇವರಾಜ 
ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮದಿಂದ ತಲಾ ರೂ.25.000/-ಗಳಂತೆ ಒಟ್ಟು 
ರೂ.2೭5 ಕೋಟಿ ರೂಗಳ ಆರ್ಥಿಕ ನೆರವು 
ನೀಡಲಾಗುವುದೆಂದು  ಘೋಷಿಸಲಾಗಿರುತ್ತದೆ” 
ಸದರಿ ಯೋಜನೆಗೆ ಯೋಜನಾ ಇಲಾಖೆಯು 
ಸಹಮತಿ ನೀಡಿದ್ದ ಆರ್ಥಿಕ ಇಲಾಖೆಯ 
ಸಹಮತಿ ಕೋರಲಾಗಿದ್ದು ಸಹಮತಿ ಬಂದ 


ನಂತರ ಆದೇಶ ಹೊರಡಿಸಲು 
ಕ್ರಮವಹಿಸಲಾಗುವುದು. 
ಸಂ:ಹಿಂವಕೆ 552 ಬಿಎಂಎಸ್‌ 2020 
.ಶ್ರೀರಾಮುಲು) 


ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ 


ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಅನುಬಂಧ: : 


ವಿಧಾನ ಪರಿಷತ್‌ ಮಾನ್ಯ ಸದಸ್ಯರಾದ ಶ್ರೀ ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:903ಕ್ಕೆ ಅನುಬಂಧ : 
CN 
2017-18 ರಿಂದ 2019-20ನೇ ಸಾಲಿನ ದೇವರಾಜ ಅರಸು ನಿಗಮದ ವತಿಯಿಂದ 
ವಿವಿಧ ಯೋಜನೆಯಡಿ ನೀಡಿರುವ ಸಾಲದ ಮೊತ್ತ 


(ಲಕ್ಷ ರೂ.ಗಳಲ್ಲಿ) 
_್ಯ T ಷಕ್ಸಗಳ ಹೆಸರು ನನಧ ಯೋಜನೆಯಡ 
ಸಂ. ನೀಡಿರುವ ಸಾಲದ ಮೊತ್ತ 
Fl 7 3 
ಚಿಂಗಳೊರು'ಉ. - 458372 
7ರ ಕ 338614 
3 ಚಂಗಳೊರಿ'ಗ 1930.42 
4 |]ರಾಮನಗರ 1740.00 
5 ಾವವನಗ್ಗ ೂ 302446 
6 ತುಮಕೂರು" 3178.12 
[7 ಚಿತ್ತದುರ್ಗ 235 
₹]7ಫೋವಾಕ 2353 
) ಚಿಕ್ಕಬಳ್ಳಾಪುರ y 1933.37 
15 ದಾವಣಗೆರೆ ] 238232 
1 ಮೈಸೊರು 458556 
7 ಮಂಡ್ಯ pA] 
೫ 1 ಜಾಮರಾಜನಗರ 2339.50 
F 4 Tಡುಖ 212635 
5 [ದಕ್ಷಣ ಕನ್ನಡ 8433 
1 ಹಾಸನ 2490.33 
17 ಚಿಕ್ಕಮಗಳೂರು 1551.58 
8 ಡೆಗು 52736 
7 |ಚಿಕಗಾವಿ 8748.38 
2 Tಮಾಗಲಕೋಟಿ 280342 
27 |ನಿಜಯಪಾಕ” ] 400104 
73 ಗದಗ್‌ 1749.40 
73 ಧಾರವಾಡ 223077 
24 ಕತಕ ಕನ್ನಡ 209778 
[25 [ಹಾವೇ 1 203447 


-2- 


3 


. 4364.60 


2040.81 


2700.59 


2045.57 


2077.62 


1821.19 


$8626.71 


